ಸೊನ್ನೆ ಅಂಕದ ಗುಂಪುಗಳ ಬಗ್ಗೆಯೇ ಗಮನ ನೀಡ 


ರಶ್ಮಿ ಪಲಿವಾಲ್‌ 


ಹಿನ್ನೆಲೆ 


ಏಕಲವ್ಯ, ಇದು ಮಧ್ಯಪ್ರದೇಶದಲ್ಲ 1೨82ರಿಂದ ಶಾಲಾ ಶಿಕ್ಷಣದಲ್ಲಿ 
ಹೊಸದನ್ನು ಹುಡುಕಲು ತೊಡಗಿಸಿಕೊಂಡಿರುವ ಒಂದು 
ಸರ್ಕಾರೇತರ ಸಂಸ್ಥೆ. ಮಧ್ಯಪ್ರದೇಶದ ಆದಿವಾಸಿ ಭಾಗದ 34 
ಹಳ್ಳಗಳಲ್ಲ ೨೦15 - 19ರ ನಡುವೆ ಪ್ರಾಥಮಿಕ ಶಾಲಾ 
ವಿದ್ಯಾರ್ಥಿಗಳಗೆ ಏಕಲವ್ಯ ನಡೆಸಿದ ಮಧ್ಯಪ್ರವೇಶದ ಬೆ ಈ 
ಲೇಖನವು ವಿವರಿಸುತ್ತದೆ. ನಾಲ್ಲು ವರ್ಷಗಳ ನಮ್ಮ ಕೆಲಸದಿಂದ 
ಭಾಷೆ ಮತ್ತು ಗಣಿತೀಯ ಸಾಮರ್ಥ್ಯದ ಅಂಕಗಳು ಹೆಚ್ಚುತ್ತವೆಯೇ 
ಎಂಬುದನ್ನು ಬಚಿತಪಡಿಸಿಕೊಳ್ಳುವುದು ನಮಗಿದ್ದ ಗುರಿಯಾಗಿತ್ತು. 
ಶಾಲೆಗೆ ಹಾಗೂ ಏಕಲವ್ಯ ಸಂಪನ್ಮೂಲ ಕೇಂದ್ರಕ್ಕೆ ಬಂದ ಕೆಲವು 
ಮಕ್ಕಳಲ್ಲ ಒಂದು ವರ್ಷವಾದರೂ ಗಳಸಿದ ಅಂಕಗಳು 
ಸೊನ್ನೆಯಲ್ಲಯೇ ಉಳದವು ಎಂದು ಕಂಡುಬಂದಿತಾದರೂ 
ತಕ್ಕಮಟ್ಟಗೆ ಉದ್ದೇಶಿತ ಗುರಿಯನ್ನು ಮುಟ್ಟಲಾಯುತು. ಏಕಲವ್ಯ ಘಂ 
ವಿಷಯವನ್ನು ಹೇಗೆ ಪರಿಶೀಅಸಿತು ಮತ್ತು ಎಲ್ಲಾ ಮಕ್ಕಳು 
ಕಲಅಯಲು ಸಹಾಯ ಮಾಡಲು ಸಂಭಾವ್ಯ ಹೆಜ್ಜೆಗಳನ್ನು ಹೇಗೆ 
ಪರಿಭಾವಿಸಲಾಲಯುತು ಎಂಬುದನ್ನು ಇಲ್ಲ ಚರ್ಚಿಸಲಾಗುತ್ತದೆ. 
ಏಕಲವ್ಯ ಸೇರಿದಂತೆ ಹಲವಾರು ಸಂಸ್ಥೆಗಳು ಮಕ್ಷೆಳನ್ನು 
ಕಲಅಯುವಲ್ಲ ಸಮರ್ಥರನ್ನಾಗಿಸುವೆಡೆ ಹೆಚ್ಚು ಆಶಾಭಾವನೆ ಮತ್ತು 
ಪ್ರಾಮಾಣಿಕತೆಯಿಂದ ಕೆಲಸ ಮಾಡುತ್ತವೆ. ನಾವು ಹೊಸದಾದ 
ಸಾಮದ್ರಿಗಳು, ಚಟುವಟಕೆಗಳು ಮತ್ತು ಪದ್ಧತಿಗಳನ್ನು 
ಅಭವೃದ್ಧಿಪಡಿಸಲು; ಶಿಕ್ಷಕರು ಮತ್ತು ಶಿಕ್ಷಣತಜ್ಞರೊಂದಿಗೆ 
ತರಬೇತಿಗಳು, ಕಾರ್ಯಾಗಾರಗಳು ಮತ್ತು ಪುನರ್‌ಮನನ 
ಸಭೆಗಳನ್ನು ನಡೆಸಲು: ಮಕ್ಕಕಲ್ಲನ ಕಅಕೆಯ ಪರ್ಯಾಯ ಮತ್ತು 
ಸರ್ವಾಂಗೀಣ ಮಾಪನದ ರೀತಿಗಳನ್ನು ಹುಡುಕಲು ಹೆಚ್ಚು 
ಗಮನಹರಿಸುತ್ತೇವೆ. ಜೊತೆಗೆ ಅಂಕ ಸಂಖ್ಯೆಗಳನ್ನು ಸರಿಯಾಗಿ 
ಸಂಗ್ರಹಿಸುವುದು, ನಿರ್ವಹಿಸುವುದು ಮತ್ತು ಅಧ್ಯಯನ 
ಮಾಡುವುದರಿಂದ ಹೆಚ್ಚನ ಪರಿಣಾಮಕ್ಕೆ ನಮ್ಮ ಪರಿಶ್ರಮಗಳನ್ನು 
ಹೊಂದಿಕೊಳ್ಳುವಲ್ಲ ಆಗುವ ಅನುಕೂಲತೆಗಳನ್ನು ಹಿಂದಿನ ಐದು 
ವರ್ಷಗಕಲ್ಲ ನಾನು ಅರಿತುಕೊಂಡಿದ್ದೇನೆ. 


ವಿಧಾನ 


ನಾನು ಜೆಮ್‌ಶೆಡ್‌ಜೀ ಬಾಟಾ ಟ್ರಸ್ಟ್‌ನ ಅಡಿಯಲ್ಲ ಚಿಂಡ್ಹಾರಾ 
ಜಲ್ಲೆಯ ತಾಮಿಯಾ ಪ್ರದೇಶದಲ್ಲ ಅಕ್ಟೋಬರ್‌ 2೦15ರಿಂದ 
ಮಾರ್ಚ್‌ 2೦1೨ರವರೆಗೆ ಏಕಲವ್ಯ ಅವರ ಪ್ರಾಥಮಿಕ ಶಿಕ್ಷಣದ 
ಸಾರ್ವತ್ರೀಕರಣ ಯೋಜನೆಯಲ್ಲ ಭಾಗವಹಿಸಿದ್ದೆ. 34 ಹಳ್ಳಿಗಳಲ್ಲ. 
37 ಪ್ರಾಥಮಿಕ ಶಾಲೆಗಳ ಸುಮಾರು ಮೂರು ಸಾವಿರದ ಐದು 
ನೂರು (35೦೦) ಮಕ್ಕಳನ್ನು ಹಾಗೂ 15 ಮಾಧ್ಯಮಿಕ ಶಾಲೆಗಳ 
ಸುಮಾರು 1800೦ ಮಕ್ಷಳನ್ನು ತಲುಪುವಂತೆ ಇದನ್ನು 
ನಡೆಸಲಾಯುತು. ಏಕಲವ್ಯದ 6 ಜನರ ಪ್ರಮುಖ ತಂಡವು 6೭2 
ಜನರ ಕ್ಷೇತ್ರ ತಂಡದೊಡನೆ 4೨ ಸ್ಥಳಗಳಲ್ಲ ಪ್ರಾಥಮಿಕ ಹಂತದಲ್ಲಿ 
ಶಾಲೆಯಿಂದ ಹೊರತಾದ ಬೆಂಬಲ ಕೇಂದ್ರಗಳನ್ನು ೭ ಗಂಟಿಗಳ 
ಕಾಲ ನಡೆಸಲು ಹಾಗೂ ಚಾಲ್ರಯಲ್ಲರುವ ಗ್ರಂಥಾಲಯಗಳು, 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


ಚಟುವಟಕೆ ಕೇಂದ್ರಗಳು, ಬೋಧನಾ ಕಲಕಾ ಸಾಮದ್ರಿಗಳ 
ಉಪಯೋಗಗಳು ಹಾಗೂ ಶಿಕ್ಷಕರ ಅಭವೃದ್ಧಿ ಪ್ರಕ್ರಿಯೆಗಳಗೆ 
ಸಂಬಂಧಿಸಿದಂತೆ ಪ್ರತಿವಾರವೂ ಶಾಲೆಗೆ ಬೆಂಬಲ ನೀಡುವುದಕ್ಕೆ 
ಕೆಲಸ ಮಾಡುತ್ತಿತ್ತು. 


ಶಿಕ್ಲಾ ಪ್ರೋತ್ಸಾಹನ್‌ ಕೆಂದ್ರ (Shiksha Protsahan Kendra -SPKs) 
ಎಂದು ಕರೆಯಲ್ಲಡುವ ಏಕಲವ್ಯದ ಶಾಲೆಯಾಚೆಯ ಕೇಂದ್ರಗಳು 
ಮತ್ತು ಶಾಲೆಗಳು ಎರಡೂ ಕಡೆಯೂ ಪ್ರತೀ ತಿಂಗಳ ಮಟ್ಟದಲ್ಲಿ 
ಮಗುವಿನ ಹಾಜರಾತಿಯನ್ನು ಕಲೆಹಾಕಿ ಪರಿಶೀಅಸುವುದರ 
ಮೂಲಕ ಈ ಕೆಲಸದ ಪರಿಣಾಮವನ್ನು ಗಮನಿಸುತ್ತಿದ್ದೆವು. ಕಅಕಾ 
ಮಟ್ಟದ ಮೇಅನ ಪರಿಣಾಮಗಳನ್ನು 34ರಲ್ಲ 17 ಹಳ್ಳಗಳಲ್ಲ ನಡೆಸಿದ 
ಮಾದರಿ ಅಧ್ಯಯನದ ಮೂಲಕ ಅಭ್ಯಸಿಸಲಾಯುತು. ಮೂರು 
ಮತ್ತು ಐದನೇ ತರಗತಿಯ ಮಕ್ಕಕ ಕಲಅಕಾ ಮಾಪನ 
ಮಾಡಲಾಲಯುತು. 


ಮಕ್ಕಳು ಗಳಸಿದ ಅಂಕಗಕಲ್ಪ್ಲ ವರ್ಷ ಕಳೆದಂತೆ ಅಭವೃದ್ಧಿ ಇದೆಯೇ 
ಎಂಬುದನ್ನು ಗಮನಿಸುವುದು ಮೊದಲನ ಮೂಲ 
ಯೋಜನೆಯಾಗಿತ್ತು. ಏಕಲವ್ಯದ ನಿರಂತರ ಬೆಂಬಲವು ಮಕ್ಕಳಗೆ. 
ಶಿಕ್ಷಕರಿಗೆ ಹಾಗೂ ಪೋಷಕರಿಗೆ ದೊರಕಿದಾಗ ಪ್ರತಿ ತಂಡದ 
ವಿದ್ಯಾರ್ಥಿಗಳ ಕಲಅಕಾಮಟ್ಟದಲ್ಲಿ ಹೆಚ್ಚಳ ಆಗಿರಬೇಕೆಂಬುದು 
ಊಹೆಯಾಗಿತ್ತು. ಅಂದರೆ ಫೆಬ್ರವರಿ ೭೦16ರಲ್ತ ಮೂರನೇ 
ತರಗತಿಯಲ್ಲಿದ್ದ ಮಗುವಿಗೆ ಕೇವಲ ಕೆಲವೇ ತಿಂಗಳ ಬೆಂಬಲ 
ದೊರೆತಿತ್ತು, 2೦17ರಲ್ಲ ಮೂರನೇ ತರಗತಿಯಲ್ಲದ್ದ ಮಗುವಿಗೆ 
ಒಂದು ವರ್ಷದಷ್ಟು ಹಾಗೂ ೭೦18ರಲ್ಲ ಮೂರನೇ ತರಗತಿಯಲ್ಪದ್ದ 
ಮಗುವಿಗೆ ಎರಡು ವರ್ಷಗಳಷ್ಟು ಹಾಗೂ ೭೦1೨ರ ಮೂರನೇ 
ತರಗತಿಯಲ್ಲದ್ದ ಮಗುವಿಗೆ ಮೂರು ವರ್ಷಗಳಷ್ಟು ಬೆಂಬಲ 
ದೊರೆತಿರುತ್ತದೆ. ಮೂರನೇ ತರಗತಿಯ ಎಲ್ಲ ಮಕ್ಕಳು ಆ ತರಗತಿ 
ಮುಗಿಸುವ ಹೊತ್ತಿಗಾದರೂ ಹಿಂದಿ ಮತ್ತು ಗಣಿತದಲ್ಲ ಒಂದನೇ 
ತರಗತಿಯಷ್ಣು ಸಾಮರ್ಥ್ಯಗಳನ್ನು ಗಳಸಿರಬೇಕು ಮತ್ತು 5ನೇ 
ತರಗತಿಯ ಮಕ್ಕಳು ಮೂರನೇ ತರಗತಿಯ ಮಟ್ಟದಷ್ಟಾದರೂ 
ಮೂಲ ಹಿಂದಿ ಮತ್ತು ಗಣಿತದ ಸಾಮರ್ಥ್ಯ ಸಾಧಿಸಬೇಕು 
ಎಂಬುದು ನಮ್ಮ ಧ್ಯೇಯವಾಗಿದ್ದಿತು. ಪ್ರತಿವರ್ಷದ ಫೆಬ್ರವರಿ - 
ಮಾರ್ಚ್‌ನಲ್ಲ ಮೌಬಕ ಮತ್ತು ಬರವಣಿಗೆ ರೂಪದ ಅಭ್ಯಾಸಗಳನ್ನು 
ಕೊಡುವ ಮೂಲಕ ಕಅಕೆಯ ಮಟ್ಟವನ್ನು 'ಏಕಲವ್ಯ'ದ ಕೇಂದ್ರ 
ತಂಡ ಹಾಗೂ ಕೆಲವು ಕ್ಷೇತ್ರ ತಂಡದ ಸದಸ್ಯರು ಕೂಡಿ ಮಾಪನ 
ಮಾಡುತ್ತಿದ್ದರು. ಪ್ರತಿ ವರ್ಷವೂ ಮೂರನೇ ತರಗತಿಯ ಸುಮಾರು 
15೦ ಮಕ್ಕಳು ಹಾಗೂ 5೮ನೇ ತರಗತಿಯ ಸುಮಾರು 15೦ 
ಮಕ್ಕಳನ್ನು ಪರೀಕ್ಷೆ ಮಾಡಲಾಯುತು. ಎಲ್ಲ ವರ್ಷಗಳಲ್ಲ ಪರೀಕ್ಷೆಗೆ 
ವಿವಿಧ ತಂಡಗಳಗೆ ಉಪಯೋಗಿಪಿದ ಪರೀಕ್ಷಾ ಪತ್ರಿಕೆಯು ಒಂದೇ 
ಆಗಿದೆ. 


ಎಲ್ಲ ಮಕ್ಕಳು ಕಲತಿದ್ದಾರಾ? 


ನಮ್ಮ ಫಲಅತಗಳು 
ಸರಾಸರಿ ಅಂಕಗಳು 


ಕೆಳಗೆ ತೋರಿಸಿರುವ ಸರಾಸರಿ ಅಂಕಗಳು ಆಧಾರರೇಖೆ (2೦16), ಮಧ್ಯರೇಖೆ (2೦17). ಕೊನೆಯ ರೇಖೆ - 1 (2018) ಮತ್ತು ಕೊನೆಯ ರೇಖೆ - 


2 (2೦1೨) ಅಧ್ಯಯನಗಳ ನಾಲ್ದು ಅನುಕ್ರಮವಾದ ಗುಂಪುಗಳ 3 ಮತ್ತು 5ನೇ ತರಗತಿಯ ಮಕ್ಷಳ ಫಲತಾಂಶವನ್ನು ತೋರಿಸುತ್ತದೆ. ಸರಾಸರಿ 
ಅಂಕಗಳಲ್ಲ ಹೆಚ್ಚಕವಾಗಿರುವುದು ನಾಲ್ಲು ವರ್ಷದಲ್ಲ ಸಾಧನೆಯು ಉತ್ತಮಗೊಂಡಿದೆ ಎಂಬುದನ್ನು ನಮಗೆ ತೋರಿಸುತ್ತದೆ. 


ಗಣಿತ ತರಗತಿ ಶೇಕಡಾವಾರು ಸರಾಸರಿ ಅಂಕ ವಿದ್ಯಾರ್ಥಿಗಳ ಸಂಖ್ಯೆ 


ಕೊನೆಯ ರೇಖೆ 2018-19 68% 158 


ಕೊನೆಯ ರೇಖೆ 2017-18 53% 141 
ಮಧ್ಯರೇಖೆ 2016-17 42% 161 


ಆಧಾರರೇಖೆ 2015-16 33% 161 


ಗಣಿತ ತರಗತಿ ಶೇಕಡಾವಾರು ಸರಾಸರಿ ಅಂಕ ವಿದ್ಯಾರ್ಥಿಗಳ ಸಂಖ್ಯೆ 


ಕೊನೆಯ ರೇಖೆ 2018-19 45% 188 


ಕೊನೆಯ ರೇಖೆ 2017-18 


ಮಧ್ಯರೇಖೆ 2016-17 


ಆಧಾರರೇಖೆ 2015-16 


ಭಾಷಾ ತರಗತಿ ಶೇಕಡಾವಾರು ಸರಾಸರಿ ಅಂಕ ವಿದ್ಯಾರ್ಥಿಗಳ ಸಂಖ್ಯೆ 


ಕೊನೆಯ ರೇಖೆ 2018-19 38% 154 


ಕೊನೆಯ ರೇಖೆ 2017-18 34% 136 
ಮಧ್ಯರೇಖೆ 2016-17 30% 161 


ಆಧಾರರೇಖೆ 2015-16 18% 151 


ಭಾಷಾ ತರಗತಿ ಶೇಕಡಾವಾರು ಸರಾಸರಿ ಅಂಕ ವಿದ್ಯಾರ್ಥಿಗಳ ಸಂಖ್ಯೆ 


ಕೊನೆಯ ರೇಖೆ 2018-19 59% 191 


ಕೊನೆಯ ರೇಖೆ 2017-18 49.4% 162 


ಮಧ್ಯರೇಖೆ 2016-17 49.2% 164 


ಆಧಾರರೇಖೆ 2015-16 41.6% 141 


ಸೊನ್ನೆ ಅಂಕೆಯ ಮಕ್ಕಳು 


ಪ್ರತಿ ಪರೀಕ್ಷೇಯ ಪತ್ರಿಕೆಗಳಲ್ಲೂ ಬೇರೆಬೇರೆ ಅಂಕಗಳನ್ನು- ೦.1, 2, 3. 4 - ಪಡೆದ ಮಕ್ಕಳ ಶೇಕಡಾವಾರು ಪ್ರಗತಿಯನ್ನು ಗಮನಿಸಿದೆವು. ನಾಲ್ಲು 
ವರ್ಷಗಳಲ್ಲ 5ನೇ ತರಗತಿಯ ಗಣಿತ ಹಾಗೂ ಪ್ವಲ್ಪ್ಲಮಣ್ಲಗೆ 5ನೇ ತರಗತಿಯ ಭಾಷೆಯನ್ನು ಹೊರತುಪಡಿಸಿ ಸೊನ್ನೆ ಅಂಕ ಗಳಸುವ ಮಕ್ಕಳ 
ಶೇಕಡಾವಾರು ಸಂಖ್ಯೆ ಸುಮಾರಾಗಿ ಕಡಿಮೆಗೊಂಡಿತ್ತು. ಉದಾಹರಣೆಗೆ 3ನೇ ತರಗತಿಯ ಹಿಂದಿಯಲ್ಲ 65 % ಮಕ್ಕಳು 2೭೦16ರಲ್ಲ ಸೊನ್ನೆ 
ಗಳಸಿದ್ದರೆ 2೦17ರಲ್ಲ 5೦ % ಮತ್ತು 2೦18ರಲ್ಲ 45 % ಮತ್ತು 2೦1೨ರಲ್ಲ 3೨ % ಇದ್ದರು. ಈ ನಾಲ್ಲು ವರ್ಷಗಳಲ್ಲ ಮೂರನೇ ತರಗತಿಯ 
ತಂಡಗಳಲ್ಲ ಗಣಿತದಲ್ಲ ಸೊನ್ನೆ ಅಂಕ ಪಡೆದ ಮಕ್ಕಳ ಶೇಕಡಾವಾರು 3೦, 27, 18 ಮತ್ತು ೨ ಆಗಿದ್ದಿತು. ಒಟ್ಟಾರೆ ಗಮನಿಸಿದ ದತ್ತಾಂಶಗಳು 
ತೋರಿಸಿದಂತೆ ಈ ಯೋಜನೆಯು ಮುಂದುವರಿದ ಹಾಗೆಯೇ ಪ್ರತಿವರ್ಷವೂ ಮಕ್ಕಳ ಕಲಕೆಯಲ್ಲ ಏರಿಕೆಯಾಗುತ್ತಿದ್ದು, ಹೆಚ್ಚು ಹೆಚ್ಚು ಮಕ್ಕಳು 
ಕಅಯುತ್ತಿದ್ದರು. 


EE 


ಕಲಅಯದೇ ಇರುವ ಮಕ್ಕಳ ಬದ್ದೆ ಕಲಅಯುವುದು 


ಮಧ್ಯರೇಖೆಯ ಅಧ್ಯಯನದ ಫಲಅತಾಂಶಗಳು ದೊರೆತ ನಂತರ 
ಪರಿಶೀಅಸಿ ಸಾಕಷ್ಟು ಮಕ್ಕಳು ೦ ಪಡೆದದ್ದನ್ನು ಗಮಸಿಸಿದೆವು 
ಹಾಗೂ ಅವರ ಬಗ್ಗೆ ವಾವು ಹೆಚ್ಚು ತಿಆಯಲು ನಿರ್ಧರಿಸಿದೆವು. 
೨೦16ರ ಆಧಾರ ರೇಖೆಯ ಅಧ್ಯಯನದಲ್ಲಿ ೦ ಅಂಕ ಪಡೆದ 
ಮಕ್ಷಳಗೆ ಈ ಪರೀಕ್ಷೆಗಳನ್ನು ಪುನರಾವರ್ತಿಸಲು ನಿರ್ಧರಿಸಿದೆವು. ಈ 
ಮಕ್ಕಳು 5 ಮತ್ತು 7ನೇ ತರಗತಿಯನ್ನು ಮುಟ್ಟಿದರು. ಉದಾಹರಣೆಗೆ 
ಮಾರ್ಚ್‌ 2೦16ರಲ್ಲ ನಡೆದ ಆಧಾರ ರೇಖೆಯ ಅಧ್ಯಯನದಲ್ಲ 
3ನೇ ತರಗತಿಯ ೨8 ಮಕ್ಕಳು ಸೊನ್ನೆ ಪಡೆದಿದ್ದರು. 2೦17 
ನವೆಂಬರ್‌ ಹೊತ್ತಿಗೆ ಈ ಮಕ್ನಳಲ್ಲ ಆ8 ಮಕ್ಕಳು ಅದೇ 


ಅಂಕದಲ್ಲ ಮುಂದುವರೆಯದವರ ಪಟ್ಟ (೦ ಇಂದ ೦ ಅಂಕೆಗೆ ೭2೦16 ರಿಂದ ೭೦17) 


2015-16ರ 
ಶಾಲೆ ಹಾಜರಾತಿ 


2015-16ರ 
ಎಸ್‌ಪಿಕೆ ಹಾಜರಾತಿ 


2016ರ ೦ 
ಅಂಕ ಗಳಸಿದ್ದ ವಿದ್ಯಾರ್ಥಿ 


ಪತ್ರಿಕೆಯಲ್ಲ ಪರೀಕ್ಷೆ ತೆಗೆದುಕೊಂಡರು (ಆ ಸಮಯದಲ 
ಅವರು 5ನೇ ತರಗತಿಯಲ್ಲದ್ದರು). ಐವತ್ತೆಂಟು ಮಕ್ಕಳು ತಮ್ಮ 
ಕಲಕೆಯ ಮಟ್ಟದಲ್ಲ ಸುಧಾರಿಸಿದ್ದರು ಹಾಗೂ ಹೆಚ್ಚು ಅಂಕ 
ಪಡೆದರು. ಆದರೆ ಅವರಲ್ಲನ ಮೂವತ್ತು ಮಕಳು ಮತ್ತೆ ೦ ಅಂಕ 


ಪಡೆದರು. 


ಈ ಅಂಶಗಳನ್ನು ಪರಿಗಣಿಸಿ ಶಾಲೆ ಮತ್ತು ಎಸ್‌ಪಿಕೆಗೆ ಒಂದು 
ವರ್ಷದ ಕಾಲ ಬಂದರೂ ಕೂಡ ಯಾವುದೇ ಸಾಮರ್ಥ್ಯಗಳನ್ನು 
ಬೆಳೆಸಿಕೊಳ್ಳಲಾಗದ ಮಕ್ಕಳ ಪಟ್ಟಿಯನ್ನು ಮಾಡಿದೆವು. ನಾವು ಅವರ 
ಹಾಜರಾತಿಯನ್ನು ಗಮನಿಸಿದೆವು. ಪರಾಮರ್ಶೆಯ ಕೆಲವು 
ಉದಾಹರಣೆಗಳು ಇಲ್ಲವೆ: 


2016-17ರ 
ಶಾಲೆ ಹಾಜರಾತಿ 


2016-17ರ 
ಎಸ್‌ಪಿಕೆ ಹಾಜರಾತಿ 


ಮರು ಪರೀಕ್ಷೇಯಲ್ರ 
೦ (ಅಕ್ಟೋ 2017) 


ಅಮಿತಾ 80% 75% 


79% 82% ಗಣಿತ 


ಸೋನಂ 68% 61% 


59% 66% ಗಣಿತ 


ಅಮೃತ 70% 63% 


67% 64% ಗಣಿತ 


ರಾಣಿ 62% 55% 


66% 74% ಗಣಿತ 


ವಿಷಯ ಅಧ್ಯಯನಗಳು (Case studies) 


ವಾವು ಕಂಡುಕೊಂಡ ಫಲಅತಗಳ ಆಧಾರದ ಮೇಲೆ ಮಕ್ಕಳನ್ನು. 
ಅವರ ಪಾಲಕರು ಹಾಗೂ ಶಿಕ್ಷಕರನ್ನು ಅವರ ಹಳ್ಳಗಳಲ್ಲಯೇ ಭೇಟ 
ಮಾಡಿದೆವು. ಹೀಗೆ ಮೂವತ್ತು ಮಕ್ಕಳ ಬಣ್ದೆ ಚರ್ಚಿಸಿ ಮನೆಯಲ್ಲ. 
ಶಾಲೆಯಲ್ಲ ಮತ್ತು ಎಸ್‌ಪಿಕೆಯಲ್ಲ ಅವರ ಪಾಲ್ಗೊಳ್ಳುವಿಕೆಯನ್ನು 
ದಾಖಲಅಸಲಾಲಯುತು. ಲಾಲಾ ಇನ್ಸ್‌ಟಿಟ್ಯೂಟ್‌ ಆಫ್‌ ಸೋಷಿಯಲ್‌ 
ಸೈನ್ಸ್‌ (1155)ನ ನಾಲ್ದು ವಿದ್ಯಾರ್ಥಿಗಳು ಅವರ ಗ್ರಾಮೀಣ 
ಪ್ರಾಯೋಗಿಕ ಭಾಗವಾಗಿ ನಮ್ಮ ತಂಡವನ್ನು ಮಾರ್ಚ್‌ ೭೦18ರ 
ಕೊನೆಯ ವಾರದಲ್ಲ ಸೇರಿಕೊಂಡು ಅಧ್ಯೇಯನಗಳಲ್ಲ ಸಹಾಯ 
ಮಾಡಿದರು. ಕೆಲವು ಉದಾಹರಣಿಗಳನ್ನು ಕೆಳಗೆ ನೀಡಿದೆ. 


ವಿಷಯ ಅಧ್ಯಯನ 1 


ಲಕ್ಷಿಯ ಶಿಕ್ಷಕರ ಪ್ರಕಾರ ಅವಳು ತನ್ನ ಬಗ್ಗೆ ಕೇವಲ ಕೆಲವು 
ವಿಷಯಗಳನ್ನಷ್ಟೇ ಬರೆಯಬಲ್ಲಳು. ತನ್ನ ಹೆಸರು. ತನ್ನ ಪಾಲಕರ 
ಹೆಸರು. ಹಳ್ಳಿಯ ಹೆಸರು ಹೀಗೆ. ಅವಳು ಚಿತ್ರಗಳನ್ನು ಸರಿಯಾಗಿ 
ಗುರುತಿಸಬಲ್ಲಕು. ಗುಣಿತಾಕ್ಷರಗಕನ್ನೊಕಗೊಂಡ ಅಕ್ಷರಗಳನ್ನು 
ಬರೆಯಲು ಕಷ್ಟಪಡುತ್ತಾಳೆ. ಗಣಿತದಲ್ಲ ಅವಳು ನೂರರವರೆಗೆ 
ಎಣಿಸಬಲ್ಲಕು ಮತ್ತು ಸಾಮಾನ್ಯ ಕೂಡುವುದು ಮತ್ತು 
ಕಳೆಯುವುದನ್ನು ಮಾಡಬಲ್ಲಳು. ಅವಳ ಎಸ್‌ಪಿಕೆ ಶಿಕ್ಷಕಿಯು 
ನಮಗೆ ಹೇಳದ್ದೆಂದರೆ ಅವಳು ನಿಯಮಿತವಾಗಿ ತರಗತಿಗೆ 
ಬರುತ್ತಿದ್ದಾಳೆ ಹಾಗೂ 8೭2 ೫% ಹಾಜರಾತಿ ಇದೆ. ಮಕ್ಷಳನ್ನು ಅವರ 
ತಾಯು ಒಬ್ಬರೇ ಬೆಳೆಸುತ್ತಿದ್ದಾರೆ ಹಾಗೂ ಅವರೊಬ್ಬರೇ ಮನೆಯಲ್ಲ 
ಸಂಪಾದಿಸುವ ವ್ಯಕ್ತಿ. ಲಕ್ಟಿಗೆ ಕೇವಲ ಒಂಬತ್ತು ತಿಂಗಳಾಗಿದ್ದಾಗ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟಿ ಲರ್ನಿಂಗ್‌ ಕರ್ವ್‌, ಜುಲೈ 2021 


ಅವಳ ತಂದೆ ತೀರಿಕೊಂಡರು. ಅವಳ ತಾಯ ಸೋನಂ ಆಗಾಗ 
ಹತ್ತಿರದ ನಗರಗಳಗೆ ಉದಾಹರಣೆಗೆ, ಪಿಪಾರಿಯಾಗೆ ಕೂಲ 
ಕೆಲಸಕ್ಲಾಗಿಯೂ ಹೋಗುತ್ತಾರೆ. ಹೆಚ್ಚಿನ ದುಡಿಮೆಗಾಗಿ ಒಣಗಿಸಿದ 
ಕಾಡು ಇಪ್ಪೆ (ಮಾಹುವ) ಮಾರುತ್ತಾರೆ. ಆಕೆಯು ಮಕ್ಕಳನ್ನು ಕಾಡಿಗೆ 
ಇಪ್ಪೆಯನ್ನು ಸಂಗ್ರಹಿಸಲು ಕರೆದೊಯ್ಯದಂತೆ ಬಹಳಷ್ಟು ಗಮನ 
ನೀಡುತ್ತಾರೆ. ಆಕೆಯು ಕೆಲಸಕೆ ಹೋಗಿದ್ದಾಗ ಲಕ್ಷಿ ಮತ್ತು ಒಂಬತ್ತನೆ 
ತರಗತಿಯಲ್ಲ ಹಿದುತ್ತಿರುವ ಅವಳ ಅಣ್ಣ ಇಬ್ಬರೇ ಮನೆಯಲ್ತ 
ಇರುತ್ತಾರೆ, ತಾವೇ ಅಡುಗೆ ಮಾಡಿಕೊಳ್ಳುತ್ತಾರೆ. ಅವಳ ತಾಯಿ 
ಹೇಳುವಂತೆ ಲಕ್ಷಿಯು ಬೆಳಗಿನ ಐದು ಗಂಟಿಗೇ ಎದ್ದು ಎರಡು 
ಗಂಟಿಗಳ ಕಾಲ ಹದುತ್ತಾಳೆ. ನಂತರ ಎಸ್‌ಪಿಕೆ ತರಗತಿಗೆ ಮತ್ತು 
ಶಾಲೆಗೆ ಹೋಗುತ್ತಾಳೆ. 


ಲಕ್ಕೀಯ ತಾಯುಯು ನಮಗೆ ಮತ್ತೊಂದು ವಿಷಯವನ್ನು 
ತಿಆಸಿದರು. ಅವರ ಮಗನು ೨ನೇ ತರಗತಿಯಲ್ಲ ಓದುತ್ತಿದ್ದರೂ 
ಆತನು ಕಅಕೆಯಲ್ಲ ಹಿಂದಿದ್ದಾನೆ ಮತ್ತು ಸರಿಯಾಗಿ ಹಓದಲಾಗಲೀ 
ಅಥವಾ ಬರೆಯುವುದಕ್ಲಾಗಲೀ ಬರುವುದಿಲ್ಲ. ಪ್ರಾಥಮಿಕ ಶಾಲೆಯ 
ಶಿಕ್ಷಕರು ಆಲಸಿಯಾಗಿದ್ದು ಕೆಲವೊಮ್ಮೆ ಮದ್ಯ ಸೇವಿಸಿ ಶಾಲೆಗೆ 
ಬರುತ್ತಾರೆ ಎಂದೂ ಆಕೆ ತಿಆಸಿದರು. ಈಗ ಇಷ್ಟಾದರೂ 
ಕಲಅತಿರುವುದು ಎಸ್‌ಪಿಕೆ ತರಗತಿಗಳಂದ ಮಾತ್ರ, ಇದರಿಂದಾಗಿ 
ಅವಳ ಶೈಕ್ಷಣಿಕ ಸಾಧನೆ ಉತ್ತಮಗೊಂಡಿದೆ ಎಂದು ತಿಆಸಿದರು. 


ವಿಷಯ ಅಧ್ಯಯನ 2 
ಸುನಿಲ್‌ನು ಶಾಲೆಗೆ ಸರಿಯಾಗಿ ಬರುವುದಿಲ್ಲ. ಅವನು 4ನೇ 


ತರಗತಿಗೆ ಕೆಲ ಬಾರಿಯಷ್ಟೇ ಬಂದಿದ್ದನು. 5ನೇ ತರಗತಿಯಲ್ಲ 
ಮತ್ತೂ ಕಡಿಮೆ. ಐದನೇ ತರಗತಿಯಲ್ತ್ಲ ಸುನಿಲ್‌ ಈಗ ಇದ್ದರೂ 


ಕೂಡ ಅವನಿಗೆ ಅಕ್ಷರಗಳನ್ನು ಗುರುತಿಸುವುದಾಗಳೀ ಸಂಖ್ಯೆಗಳನ್ನು 
ಗುರುತಿಸುವುದಾಗಲೀ ಸಾಧ್ಯವಾಗುತ್ತಿಲ್ಲ. ಅವನ ಪರೀಕ್ಷೆಯ 
ಪತ್ತಿಕೆಗಳಲ್ಲ ತನ್ನ ಪೋಷಕರ ಹೆಸರುಗಳು ಮತ್ತು ದಿನಾಂಕವನ್ನು 
ಸರಿಯಾಗಿ ಬರೆಯಲು ಸಹ ಅವನಿಗೆ ಸಾಧ್ಯವಾಗುತ್ತಿಲ್ಲ. ಅವನ 
ಶಿಕ್ಷಕರು ಹೇಳುವಂತೆ ಅವನ ಕಅಕೆಯ ಮಟ್ಟ ಒಂದನೇ ತರಗತಿಯ 
ವಿದ್ಯಾರ್ಥಿಯ ಮಟ್ಟದಲ್ಲದೆ. ಆದರೆ ಅವನು ಚಿತ್ರಗಳನ್ನು 
ಸೃಜನಶೀಲವಾಗಿಯೂ ಹಾಗೂ ಉತ್ತಮವಾಗಿಯೂ ಚತ್ರಿಸುತ್ತಾನೆ. 
ಸುನಿಲನ ಪೋಷಕರು ಹೇಳುವಂತೆ ಅವರು ಅವನನ್ನು ಶಾಲೆಗೆ 
ಕರೆದುಕೊಂಡು ಹೋಗುತ್ತಾರೆ. ಆದರೆ ಅವನು ಮಧ್ಯದಲ್ಲಯೇ 
ಓಡಿಹೋಗಿ ತನ್ನ ಸ್ನೇಹಿತರೊಂದಿಗೆ ಆಟವಾಡಲು ಸೇರುತ್ತಾನೆ 
ಹಾಗೂ ಬಲವಂತ ಮಾಡಿದರೆ ಬಹಳ ಆಕ್ರಮಣಶೀಲನಾಗಿ 
ವರ್ತಿಸುತ್ತಾನೆ. 


ಸುನಿಲ್‌ನು ಇತರೆ ಹಿಂದುಳದ ಜಾತಿಯ ಯಾದವ 
ಕುಟುಂಬದವನು. ಹಳ್ಳಿಯ ಇತರೆ ಪರಿಶಿಷ್ಟ ಪಂಗಡದ ಜನರಿಗಿಂತ 
ಆರ್ಥಿಕವಾಗಿ ಉತ್ತಮವಾಗಿರುವ ಕುಲದವರು ಅವರು. ಸುನಿಲನು 
ಒಂದು ಉತ್ತಮ ಮನೆಯಲ್ಲ ವಾಸಮಾಡುತ್ತಾನೆ ಹಾಗೂ 
ಕುಟುಂಬವು ಜಾನುವಾರುಗಳನ್ನು ಹೊಂದಿದೆ. ಅವರ ಆದಾಯ 
ಮೂಲವು ಹಾಲು ಮಾರುವುದರಿಂದ ಬರುತ್ತದೆ. ಅವರ ಮನೆಯಲ್ತ 
ಕೆಲಸಗಳನ್ನು ಹಂಚಿಕೊಳ್ಳುತ್ತಾರೆ - ಅವರ ತಾಯಿಯು ಎಮ್ಮೆಯ 
ಹಾಲು ಕರೆಯುವ ಜವಾಬ್ದಾರಿ ಹೊಂದಿದ್ದಾರೆ, ಸುನಿಲ ಮತ್ತು ಅವನ 
ಅಣ್ಣ ಆಕಳುಗಳಗೆ ಆಹಾರ ನೀಡುವ ಜವಾಬ್ದಾರಿ, ಅವರ ತಂದೆ 
ಪಿಪಾರಿಯಾಗೆ ಹೋಗಿ ಹಾಲು ಮತ್ತು ಹಾಅನ ಉತ್ಪನ್ನಗಳನ್ನು 
ಮಾರುವ ಕೆಲಸ ಮಾಡುತ್ತಾರೆ. ಈ ಕುಟುಂಬವು ತಿಂಗಳಗೆ 
ಸುಮಾರು ಹತ್ತು ಸಾವಿರದಷ್ಟು ಆದಾಯ ಹೊಂದಿದ್ದು. 
ಸುತ್ತಮುತ್ತಅನ ಇತರ ಕುಟುಂಬಗಳು ಕೃಷಿುಂದ ಗಳಸುವ 
ಆದಾಯಕ್ಕಿಂತಲೂ ಎರಡರಪ್ಪಿದೆ. ಅವನು ಹಾಗೂ ಅವನ ಅಣ್ಣ 
ಜಯರಾಮ್‌ ಕಾಡಿಗೆ ಇಪ್ಪೆ/ಮಾಹುವಾ, ತೆಂಡು(ಅಬನಾಸಿ) ಮತ್ತು 
ಹುಣಸೆಹಣ್ಣು ಸಂಗ್ರಹಿಸಲು ಹೋಗುತ್ತಾರೆ. ಇವನ್ನು ಅವರು 
ಮಾರುಕಟ್ಟೆಯಲ್ಲ ಕೆಜಗೆ ಮೂವತ್ತು- ನಲವತ್ತು ರೂಪಾಲಯಗೆ 
ಮಾರುತ್ತಾರೆ. ಈ ಕುಟುಂಬವು ಭೂಮಿಯನ್ನು ಸಹ ಹೊಂದಿದ್ದು. 
ನಿಯಮಿತವಾದ ಆದಾಯ ಬರುತ್ತದೆ. 


ಸುನಿಲನ ಸ್ನೇಹಿತರು ಹೇಳುವಂತೆ ಅವರಿಗೆ ಶಿಕ್ಷಣವು 
ಮುಖ್ಯವಾಗಿದೆ. ಶಿಕ್ಷಕರು ಚೆನ್ನಾಗಿ ಪಾಠ ಮಾಡುತ್ತಾರೆ ಮತ್ತು 
ಅವರನ್ನು ಹೊಡೆಯುವುದಿಲ್ಲ. ಅವರಿಗೆ ಹದಿನಲ್ಲ ಆಸಕ್ತಿ 
ಇಲ್ಲದ್ದರಿಂದ ಅವರು ಶಾಲೆಗೆ ಬರುವುದಿಲ್ಲ ಎಂದು ಹೇಳದರು. 
ಸುನಿಲ್‌ನ ಅಣ್ಣ 7 ಕಿಲೋಮೀಟರ್‌ ದೂರದಲ್ಲರುವ ಶಾಲೆಗೆ 
ಹೋಗುತ್ತಾನೆ. ಅವನು 2೦16ರಲ್ಲ 5ನೇ ತರಗತಿಯಲ್ಲದ್ದಾಗ 
ಅವನಿಗೂ ಸೊನ್ನೆ ಅಂಕ ಬಂದಿತ್ತು. 2೦17ರಲ್ಲ ಮತ್ತೊಮ್ಮೆ ಬರೆದ 
ಪರೀಕ್ಷೆಗಕಲ್ಲ ಅವನು ಏಳನೇ ತರಗತಿಯಲ್ಲದ್ದಾಗ ಮತ್ತೆ ಸೊನ್ನೆ 
ಅಂಕವನ್ನೇ ಪಡೆದ. 


ಫಅತಗಳ ಬಗೆಗೆ ನಮ್ಮ ಪರ್ಯಾಲೋಚನೆಗಳು 


ತಾಮಿಯಾ ಕಾಡಿನ ಒಂದು ಗುಡ್ಡಗಾಡು ಪ್ರದೇಶವಾಗಿದೆ. ಇಲ್ಲ 
ಹೆಚ್ಚಾಗಿ ಗೋಂಡ್‌ ಮತ್ತು ಭಾರಿಯಾ ಪಂಗಡಗಳ 
ಸಮುದಾಯದವರು ವಾಸಿಸುತ್ತಾರೆ. ಮೇಲಅನ ಉದಾಹರಣಿಯಲ್ಲ 
ನೋಡಿದ ಲಕ್ಷೀಿಯಂತಹ ದೊಡ್ಡ ಸಂಖ್ಯೆಯ ಕುಟುಂಬಗಳು ಬಡ 
ಅಂಚಿನ ಕೃಷಿಕರದು. ಅವರ ಬದುಕು ಕೂಲ ಕೆಲಸಕ್ಷಾಗಿ ಕಾಲಕೆ 
ತಕ್ಷಂತೆ ವಲಸೆ ಹೋಗುವುದರ ಮೇಲೆಯೇ ನಿಂತಿದೆ. ನಾವು ಈ 
ಹಿನ್ನೆಲೆಯ ಮಕ್ಕಳ ಸಾಧನೆಯನ್ನು ಗಮನಿಸುತ್ತಿದ್ದೇವೆ ಮತ್ತು , ಇದೇ 


ಸಾಮಾಜಕ - ಆರ್ಥಿಕ ಹಿನ್ನೆಲೆಯಲ್ಲನ ಕೆಲವು ಮಕ್ಷಳು ಉತ್ತಮ 
ಸಾಧನೆ ತೋರಿದ್ದರೂ. ಯಾರು ಕಲಕೆಯಲ್ಪ ಹೆಚ್ಚನ ಬದಲಾವಣಿ 
ತೋರಿಸುತ್ತಿಲ್ಲಪೋ ಆ ಮಕಳ ಮೇಲೆ ಗಮನ ನೀಡಿ 
ಪರಿಶೀಅಸುತ್ತಿದ್ದೇವೆ. 


ಮತ್ತೊಂದೆಡೆ, ಇವರಿಗಿಂತಲೂ ಖ್ಥಿತಿವಂತರಾಗಿರುವ ಮತ್ತು 
ಸಾಮಾಜಕವಾಗಿ ಮೇಲಅರುವ ಕುಟುಂಬದ ಸುನಿಲ್‌ನಂತಹ ಇತರ 
ಮಕ್ಕಳು ಕೆಳಗಿನ ತರಗತಿಯ ಮಟ್ಟದ ಕಲಕೆಗಳೂ ಆಗಿರದ 
ಸುನೀಲ್‌ನಂತವರೂ ನಮಗೆ ಕಾಣ ಸಿಕ್ಷರು. ಕೆಲವು ಪ್ರಸಂಗಗಳಲ್ಲ 
ಅವರ ಒಡಹುಟ್ಟದವರೂ ಕೂಡ ಕಲಕೆಯಲ್ಲ ಕಷ್ಟಪಟ್ಟದ್ದರು. 
ಕೆಲವರು ಅವರು 7ನೇ ತರಗತಿಗೆ ಬರುವ ವೇಳೆಗೆ ಕಲಕೆಯಲ್ಲ 
ಪ್ರಗತಿ ಸಾಧಿಸಿದ್ದರಾದರೂ ಉಳದವರು ಹೆಚ್ಚೇನೂ ಪ್ರಗತಿ 
ಸಾಧಿಸಅಲ್ಲ. ಕೆಲವು ಪೋಷಕರು ತಮ್ಮ ಮಕ್ಷಳ ಕಲಕೆಯನ್ನು 
ಗಂಭೀರವಾಗಿ ಪರಿಗಣಿಸುತ್ತಿದ್ದರು ಮತ್ತು ಹತಾಶರಾದರು. ಆದರೆ 
ಎಲ್ಲದಕ್ಲೂ ಅವರು ಶಿಕ್ಷಕರನ್ನೇನೂ ದೂರುತ್ತಿರಲಅಲ್ಲ, ಕೆಲವು 
ಶಿಕ್ಷಕರನ್ನು ಅವರ ಪರಿಶ್ರಮಕ್ಕೆ ಗೌರವಿಸುತ್ತಿದ್ದರು ಕೂಡ. ಕೆಲವೆಡೆ 
ಕೆಲವು ಮನೆಗಳಲ್ಲ ಪೋಷಕರಿಬ್ಬರೂ ಪ್ರಾಥಮಿಕ ಹಂತದ ಶಿಕ್ಷಣ 
ಪಡೆದು. ಸರ್ಕಾರಿ ನೌಕರಿಯಲ್ಲೋ ಅಥವಾ ವ್ಯಾಪಾರದಲ್ಲೋ 
ತೊಡಗಿಕೊಂಡಿದ್ದರು. ಆದರೆ ಅವರಲ್ಲೂ ಕೆಲವು ಮಕ್ಷಳು ಸೊನ್ನೆ 
ಅಂಕ ಪಡೆದಿರುವುದನ್ನು ನಮ್ಮ ಎರಡು ವರ್ಷದ ಅಧ್ಯಯನದಲ್ಲಿ 
ಗಮನಿಸಿದೆವು. 


ದತ್ತಾಂಶಗಳು ಮತ್ತು ವಿಷಯ ಅಧ್ಯಯನಗಳನ್ನು ಗಮನಿಸಿದಾಗ 
ವಾವು ಕಂಡುಕೊಂಡದ್ದೆಂದರೆ ಯಾವುದೇ ಗುಂಪಿನ ಮಕಳ 
ಕಲಕೆಯಲ್ಲನ ಕಡಿಮೆ ಸಾಧನೆಗೆ ಯಾವುದೇ ರೀತಿಂಯ 
ಕಾರ್ಯಕಾರಿ ಸಂಬಂಧಗಳ  ಮಾದರಿಯೇನೂ ಕಂಡು- 
ಬರುತ್ತಿರಅಲ್ಲ. ಯಾವುದೋ ಒಂದು ನಿರ್ದಿಷ್ಟ ಕಅಕಾ ನ್ಯೂನತೆಗಳು 
ಈ ಗುಂಪಿನಲ್ಲರುವ ಒಂದು ಸಾಧ್ಯತೆ ಇರಬಹುದೇನೋ 
ಎಂಬುದನ್ನು ವಾವು ಪರಿಗಣಿಸಿದೆವು. ನಾವು ಅಧ್ಯಯನ ಮಾಡಿದ 
ಕೆಲವು ಸಂಶೋಧನಾ ಲೇಖನಗಳೂ ನಮ್ಮ ಚಿಂತನೆಗೆ ಪುಷ್ಟಿ 
ನೀಡಿದವು. ಉದಾ: ನಿರ್ದಿಷ್ಟ ಕಲಕಾ ಸೈಷ್ಟತೆಯ (ಎಸ್‌ಎಲ್‌ಡಿ) 
ಇರುವಿಕೆಯಲ್ಲ ಸಾಮಾಜಕ - ಆರ್ಥಿಕ ಹಿನ್ನೆಲೆಯು ಯಾವುದೇ 
ರೀತಿಯ ಪಾತ್ರವನ್ನೂ ವಹಿಸುವುದಿಲ್ಲ. ನಾವು ಗಮನಿಸಿದ ಇತರ 
ವಿಚಾರಗಳೆಂದರೆ: 


p ನಿರ್ದಿಷ್ಟ ಕಲಕಾ ನ್ಯೂನತೆಗಳಗೆ ಕಾರಣವಾಗುವ 
ನರಸಂಬಂಧೀ ಪಿತಿಯು ಸ್ವಲ್ಪಮಟ್ಣಗೆ ಕುಟುಂಬದಲ್ಲಿ 
ಹರಿಯಬಹುದು. 


p ನಿರ್ದಿಷ್ಟ ಕಲಕಾ ಸ್ಲೆಷ್ಟತೆಗಳು ಇತರ ವಿಶೇಷ ಅಗತ್ಯಗಳೊಡನೆ 
ಸೇರಿಕೊಂಡಿರಬಹುದು ಉದಾ: ಅತಿ ಚಟುವಟಕೆ ಮತ್ತು 
ಗಮನದ ಕೊರತೆ 


* ನಿರ್ದಿಷ್ಟ ಕಲಕಾ ಕ್ಲಿಷ್ಠತೆಗಳು ಮತ್ತು ಬುದ್ಧಿಮತ್ತೆ ಮಟ್ಟಕ್ಕೆ 
ಯಾವುದೇ ಸಂಬಂಧವಿರುವುದಿಲ್ಲ. 


p ನಿರ್ದಿಷ್ಟ ಕಲಕಾ ಸ್ಲಿಷ್ಟತೆಗಳು ಕೆಲವು ಮಕ್ಷಕಲ್ಲ ಓದಲು- 
ಬರೆಯಲು ಕಷ್ಟಪಡುವುದರಲ್ಲ ಸವಾಲುಗಳಾಗಿ ತೋರಿಸಿ- 
ಕೊಳ್ಳಬಹುದು. ಆದರೆ, ಅಂಕಗಳ ಚಟುವಟಕೆ ಕಷ್ಟವಾಗದಿರ- 
ಬಹುದು. ಕೆಲವು ಮಕ್ಷಳಲ್ಲ ಇದರ ವಿರುದ್ಧವೂ ಆಗಬಹುದು 
ಮತ್ತೂ ಕೆಲವರಲ್ಲ ಒಟ್ಟಗೆ ಎರಡರಲ್ಲೂ ಕಷ್ಟವಿರಬಹುದು. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌. ಜುಲೈ 2021 


80 


ಕಡಿಮೆ ಕಲಅಕಾ ಪ್ರಗತಿಯರುವ ವಿವಿಧ ಮಕ್ಕಳ ಕಲಕಾ 
ಕೇಂದ್ರಗಕಲ್ಪನ ಹಾಜರಾತಿಯು ಹೆಚ್ಚೂ ಇರಬಹುದು, ಕಡಿಮೆಯೂ 
ಇರಬಹುದು ಎಂಬುದನ್ನೂ ವಾವು ಮನಗಂಡೆವು. 


ನಾವು ಎದುರಿಸುತ್ತಿರುವ ಸನ್ನಿವೇಶ ಮತ್ತು ಕಡಿಮೆ ತಿಆವಳಕೆ 
ಇರುವಂತಹ ಪರಿಸ್ಥಿತಿಯಲ್ಲ ವಾವು ಯಾವ ಪಾತ್ರ 
ವಹಿಸಬಹುದೆಂಬುದು ನಮಗೆ ಸವಾಅನ ಪ್ರಶ್ನೆಯಾಗಿತ್ತು. 
'ಏಕಲವ್ಯ'ದ ಕ್ಷೇತ್ರ ಮಟ್ಟದ ಕಾರ್ಯಕರ್ತರ ಪರಿಶ್ರಮವನ್ನು 
ಪೋಷಕರು ಗಮನಿಸುತ್ತಿದ್ದರು. ಮೆಚ್ಚುತ್ತಿದ್ದರಾದರೂ ಈ ಒಂದು 
ನಿರ್ದಿಷ್ಟ ವಿಷಯದಲ್ಲ ಸವಾಲನ್ನೆದುರಿಸುತ್ತಿರುವ ಮಕಳ 
ಅಗತ್ಯಗಳಗೆ ಈ ಪರಿಶ್ರಮವನ್ನು ನಿರ್ದಿಷ್ಟವಾದ ರೀತಿಯಲ್ಲ ಸರಿ 
ಹೊಂದಿಸಬಹುದೇ? ನಿರ್ದಿಷ್ಟ ಕಲಕಾ ಸ್ಲಿಷ್ಟತೆಗಳ ಬಗೆಗೆ ನಾವು 
ಓದುತ್ತಿದ್ದಂತೆ, ಈ ನ್ಯೂನತೆಗಳನ್ನು ಖಚಿತವಾಗಿ ಪತ್ತೆ ಹಚ್ಚಲು 
ಸಾಧ್ಯವಾಗುವುದು ಮೆದುಳು ಪೌಢವಾಗುವ ಸುಮಾರು ಎಂಟು 
ವರ್ಷ ವಯಸ್ಸಿನ ನಂತರವೆ ಎಂದು ಅರಿತೆವು. ಮಧ್ಯಪ್ರವೇಶವು 
ಹೆಚ್ಚು ಫಲಪ್ರದವಾಗುವುದು ಈ ಮಾಗುವಿಕೆಗಿಂತ ಮುನ್ನವೇ 
ಬೋಧನಾ ವಿಧಾನದ ಮಧ್ಯಪ್ರವೇಶವು ನರಮಂಡಲದ ಸರಿಯಾದ 
ಒಗ್ಗುವಿಕೆಗಳನ್ನು ಬಲಪಡಿಸಿದರೆ ಮಾತ್ರ. ಮಾಗುವಿಕೆಯು 
ಪೂರ್ಣಗೊಂಡ ನಂತರದಲ್ಲ ಪ್ರಗತಿಯು ಅಸಾಧ್ಯವಲ್ಲವಾದರೂ 
ಕಠಿಣವೂ ಮತ್ತು ನಿಧಾನವೂ ಆಗುತ್ತದೆ. 


ಈೇ ಪರ್ಯಾಲೋಚನೆಗಳಂದ ನಮ್ಮ ಸಾಮರ್ಥ್ಯಗಳನ್ನು ಮತ್ತು 
ಗಮನವನ್ನು ಮೊದಲ ವರ್ಷಗಳಗೇ ಅಂದರೆ ತರಗತಿ 1 2 ಮತ್ತು 3 
ಇವುಗಳಗೇ ನಾವು ಹೆಚ್ಚು ಒತ್ತು ನೀಡಬೇಕೆಂದು ಅರಿವಾಲಯುತು. 
ವಾವು ನಡೆಸಿದ ಅಧ್ಯಯನದ ದತ್ತಾಂಶಗಳಂದ ಕೂಡ ಪ್ರಾರಂಭಕ 
ಹಂತದಲ್ಲಯೇ ನಡೆಸುವ ಮಧ್ಯಪ್ರವೇಶವು ಎಷ್ಟು ಮುಖ್ಯ 
ಎಂಬುದನ್ನು ಒಪ್ಪಿಕೊಳ್ಳಲು ಸಾಧ್ಯವಾಯಿತು. ಏಕಲವ್ಯದಿಂದ ತಮ್ಮ 
ಮೊದಲ ವರ್ಷದಲ್ಲಯೇ ಬೆಂಬಲವನ್ನು ಪಡೆದ ಮಕ್ಕಳು ಎಂಟು 
ವರ್ಷಕ್ಕಿಂತ ದೊಡ್ಡವರಾಗಿದ್ದು. ನಂತರದಲ್ಲ ಅ೦ದರೆ ತರಗತಿ 3, 4 
ಮತ್ತು 5ರಲ್ಲ ಇದ್ದಾಗ ಬೆಂಬಲ ಪಡೆದವರಿಗಿಂತಲೂ ಉತ್ತಮ 
ಸಾಧನೆ ಮಾಡುವ ಸಾಧ್ಯತೆಗಳವೆ ಎಂದೂ ಇವು ತೋರಿದವು. 
ರಾಜಸ್ಥಾನದಲ್ಲನ ಆರ್ಗನೈಸೇಷನ್‌ ಆಪಫ್‌ಅಲ್ರ್ಲ೯ ಅಟರಸಿ 
ಪ್ರಮೋಷನ್‌ ಸಂಸ್ಥೆ ಮತ್ತಿತರ ಸಂಸ್ಥೆಗಳು ನಡೆಸಿದಂತಹ ಫಲಪ್ರದ 
ಯೋಜನೆಗಳನ್ನು ಗಮನಿಸಿದಾಗ ಪ್ರಾರಂಭಕ ಹಂತದಲ್ಪಯೇ 
ನಡೆಯುವ ಮಧ್ಯಪ್ರವೇಶವು ಅಕ್ಷರಜ್ಞಾನದ ಪಡೆಯುವಿಕೆಯಲ್ಲ 
ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಎಂದೂ ಕಂಡುಕೊಳ್ಳಲಾಯುತು. 


ನಮ್ಮ ಮಧ್ಯಪ್ರವೇಶಗಳನ್ನು ಮಾರ್ಪಡಿಸಿಕೊಳ್ಳುವುದು 

ನಮ್ಮ ಕಅಕೆಗಳನ್ನು ಪರೀಕ್ಷಿಸಿಕೊಳ್ಳಲು ನಾವು ತಾಮಿಯಾ ಜಲ್ಲೆಯ 
10 ಪ್ರಾಥಮಿಕ ಶಾಲೆಗಳಲ್ಲ ಪ್ರಯೋಗಾತ್ಮಕ ಯೋಜನೆಗಳನ್ನು 
ಹಮ್ಮಿಕೊಂಡೆವು. ಅದರಲ್ಲ: 


*  ಹತ್ತುಕ್ಷೇತ್ರ ಕಾರ್ಯಕರ್ತರು ಕೇವಲ ಒಂದು ಮತ್ತು ಎರಡನೇ 
ತರಗತಿಯ ಮಕ್ಕಳೊಡನೆ ಮಾತ್ರ ಕೆಲಸ ಮಾಡುತ್ತಿದ್ದರು. 


* ಒಂದು ಪದಗಳ ಗುಂಪಿನಿಂದ ಮತ್ತೊಂದು ಪದಗಳ ಗುಂಪಿಗೆ 
ವ್ಯವಸ್ಥಿತವಾಗಿ ಕರೆದುಕೊಂಡೊಯ್ಯುವ೦ತಹ ಯೋಜನಾ- 
ಬದ್ಧವಾದ ಅಕ್ಷರಜ್ಞಾನದ ರೀತಿಯನ್ನು ಬಳಸುತ್ತಾ; ಪದ್ಯಗಳು, 
ಕಥೆಗಳು, ಚಿತ್ರಪುಸ್ತಕಗಳು, ಚಿತ್ರಪಟಗಳು, ಫಲಕಗಳು, 
ಮೌಣಕ ಸಂವಾದಗಳು, ಚಿತ್ರ ಬರೆಯುವುದು ಮುಂತಾದ 
ಚಟುವಟಕೆಗಳೊಂದಿಗೆ ಈ ಕೆಲಸವನ್ನು ಶ್ರೀಮಂತ- 
ಗೊಳಸಲಾಲಯುತು. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟಿ ಲರ್ನಿಂಗ್‌ ಕರ್ವ್‌, ಜುಲೈ 2021 


* ಕ್ಷೇತ್ರ ಕಾರ್ಯಕರ್ತರು ಧ್ಲನಿವಿಜ್ಞಾನದ ಕಡೆಗೆ ಹೆಚ್ಚು ಗಮನ 
ನೀಡಿದರು. ಇದು ಧ್ವನಿಗಳನ್ನು ಬರಹದ ಜಿಹ್ನೆಗಳಗೆ 
ಹೊಂದಿಸುವುದಕ್ಕಂತ ಮುನ್ನ. ಮಾತು ಮತ್ತು ಕೇಳುವ 
ಮಟ್ಟದಲ್ಲ ಧ್ವನಿಗಳನ್ನು ಪ್ರಕ್ರಿಯೆಗೊಳಆಸುವಂತಹ 
ಚಟುವಟಕೆಗಳಾಗಿವೆ. ಮೊದಲು, ಕೊಟ್ಟ ಒಂದು ನಿರ್ದಿಷ್ಟ 
ಪದಕ್ಕೆ ಮಕ್ನಳು ಪ್ರಾಸಬದ್ಧವಾದ ಹೆಚ್ಚಿನ ಪದಗಳನ್ನು 
ಹೇಳುವುದು (ಆಟ, ಊಟ, ಪಟ, ಲೋಟ), ಒಂದು ಪದವನ್ನು 
ಹಓಿದುವಾಗ ಒಂದೊಂದು ಅಕ್ಷರಕ್ಕೂ ಚಪ್ಪಾಳೆ ಹೊಡೆಯುವುದು 
ಮುಂತಾದ ಚಟುವಟಕೆಗಳನ್ನು ನಡೆಸಿದೆವು. 


° ಕಾರ್ಯ ಹಾಳೆಗಳನ್ನು ವಿನ್ಯಾಸಗೊಆಸಲಾಯುತು ಹಾಗೂ 
ತರಗತಿಗಕಳಲ್ಲ ಬಳಸಲಾಯುತು. ಮಕಳ ಮಾಪನವನ್ನು 
ಇವುಗಕ ಮೂಲಕ ಮಾಡಲಾಲುತು. 


ಆರು ತಿಂಗಳ ಕಾಲ ಕೆಲಸಗಳನ್ನು ಮುಂದುವರೆಸಿದಾಗ ನಾವು 
ಉತ್ತಮ ಫಅತಗಳನ್ನು ಕಂಡೆವು. ಮುಖ್ಯವಾಗಿ ಕ್ಷೇತ್ರ 
ಕಾರ್ಯಕರ್ತರು. ಕ್ಷೇತ್ರ ಶಿಕ್ಷಕರು ಠ ತಂತ್ರಗಳನ್ನು ಅರಿತುಕೊಂಡು 
ನಿರಂತರತೆಯನ್ನು ಎಲ್ಲ ಕಾಪಾಡಿಕೊಂಡರೋ ಅಲ್ಲ ಉತ್ತಮ 
ಫಅತಗಳನ್ನು ಗಮನಿಸಿದೆವು. ಈಗ ಒಂದು ಮತ್ತು ಎರಡನೇ 
ತರಗತಿಯಲ್ಲರುವ ಮಕ್ಕಳ ಮೌಲ್ಯಾಂಕನವನ್ನು ಮುಂದೆ ಅವರ 
ಮೂರನೇ ತರಗತಿಯ ಕೊನೆಯಲ್ಲ ಮಾಡಿದರೆ, ಅಂಕಗಳು 
ಖಂಡಿತವಾಗಿಯೂ ೭೦1೨ರ ಕೊನೆಯ ರೇಖೆಯ ಅಂಕಗಳಗಿಂತ 
ಮೂರನೇ ತರಗತಿಯ ಅಂಕಗಳು ಉತ್ತಮವಾಗಿರುತ್ತವೆ ಎಂದು 
ಗೋಚರವಾಂಬತು. ಆದರೆ ೭೦1೨ರ ವರಾರ್ಜ್‌ನಲ್ಲೇ 
ಯೋಜನೆ ಂಶಖ ಕೊನೆಗೊಂಡಿದ್ದರಿಂದ ಮುಂಬರಿಕೆಂಶಖ 
ಸಾಧ್ಯವಾಗಲಲ್ಲ. 


ಕಡಿಮೆ ಸಮಯದಲ್ಲನ ಈ ಪುಟ್ಟ ಪ್ರಯೋಗದಿಂದ ನಮ್ಮ ತಂಡದ 
ಸದಸ್ಯರು ಧ್ವನಿ ವಿಜ್ಞಾನದ ಅರಿವಿನ ಚಟುವಟಕೆಗಳಲ್ಲ 
ಭಾಗವಹಿಸಲು ಕಷ್ಟಪಡುತ್ತಿದ್ದಾರೆ ಎಂದು ತಿಆದುಬಂದಿತು. ಇಲ್ಲ 
ಸಾಕಷ್ಟು ಬಹಳ ಮುಜುಗರ ಮತ್ತು ಹಿಂಜರಿಕೆ ಇದ್ದಿತು. ಇದು ನಮಗೆ 
ಮಕ್ಷಳು ಓದುವುದನ್ನು ಕಲಅಯಲು ಅಗತ್ಯವಾದ ಅಡಿಪಾಯ ಧ್ಧನಿ 
ವಿಜ್ಞಾನ ಪ್ರಜ್ಞೆಯಾಗಿದೆ, ಇದು ಮಕ್ಷಳಗೆ ಹಿದಲು ಕಲಯುವಲ್ಲ 
ಅಡಿಪಾಯವನ್ನು ಹಾಕುತ್ತದೆ ಎನ್ನುವುದನ್ನು ತಿಅಸಿಕೊಟ್ಟತ್ತು. ಆದರೆ 
ಇದನ್ನು ವಾವು ಲಘುವಾಗಿ ಪರಿಗಣಿಸಿದ್ದೆವು. ಆದರೆ, ಇದನ್ನು 
ಪ್ರಕಟವಾಗಿ ಮುನ್ನೆಲೆಗೆ ತರಬೇಕಾಗಿತ್ತು ಎನ್ನುವುದನ್ನು. ಅರಿವಿಗೆ 
ಬರುವಂತೆ ಮಾಡಿತು. 


ಇದರ ಜೊತೆಗೆ ನಿರ್ದಿಷ್ಟ ಕಲಕಾ ಅಗತ್ಯವಿರುವ ಮಕ್ಕಳಗೂ ಇದು 
ಬಹಳ ಸಹಾಯ ಮಾಡುವಲ್ಲ ಮಹತ್ವಪಡೆದಿದೆ. ಇದು ನಮ್ಯ 
ತರಬೇತಿ ಕಾರ್ಯಕ್ರಮಗಳು ಮತ್ತು ಸಾಮದ್ರಿಗಳ ಅಭವ್ಯದ್ಧಿ 
ಕಾರ್ಯಾಗಾರಗಳಲ್ಲ ಕಅಯಬೇಕಾದ ಮತು ಹಂಚಿಕೊಳ್ಳಬೇಕಾದ 
ಒಂದು ಪ್ರಮುಖ ವಿಷಯವಾಗಿದೆ. 


ಮಧ್ಯಪ್ರದೇಶದ ಇತರ ಭಾಗಗಕಲ್ಪನ ಎಲ್ಲ ಮಕ್ಷಳಗೂ ಕಲಅಯಲು 
ಸಹಾಯ ಮಾಡುವ ನಮ್ಮ ಮುಂದಿನ  ಕೆಲಸಗಳಲ್ಲ 
ತಾಮಿಯಾದಲ್ಲನ ಈ ಅನುಭವದ ಆಧಾರದಲ್ಲ ಕಅತದ್ದನ್ನು 
ಉಪಯೋಗಿಸುತ್ತಿದ್ದೇವೆ. ಈ ರೀತಿಯ ನಿರ್ದಿಷ್ಟ ಕಅಕಾ ಅಗತ್ಯಗಳ 
ಅಂಪಶಗಳೆಡೆಗೆ ನಮ್ಮ ತಂಡದ ಸದಸ್ಯರ ಯೋಚನಾ ಧಾಟಯನ್ನು 
ಬದಲು ಮಾಡುತ್ತಿದ್ದೇವೆ. ಅವರು ಕಅಕೆಯಲ್ಲ ಹಿಂದಿರುವ ಮಕ್ಕಳಲ್ಲ 
ತಾವು ಕಂಡದ್ದನ್ನು ಚರ್ಚಿಸಲು ಆರಂಭಿಸಿದ್ದಾರೆ. ಈಗ ಅವರು 


ಕಲಕೆಯಲ್ಲ ಮಕ್ಕಳು ಕಷ್ಟಪಡುವುದಕ್ಕೆ ಮಕ್ಕಳ ಹಾಜರಾತಿ ಮತ್ತು 
ಕುಟುಂಬದ ಹಿನ್ನೆಲೆಯ ಆಧಾರದಲ್ಲಯೇ ನೋಡುವ ಹಳೆಯ 
ಚೌಕಟ್ಟನ್ನು ದಾಟ. ಪ್ರತಿ ಮಗುವಿನ ಕ್ಲಿಷ್ಟತೆಯನ್ನೂ ಪರಿಗಣಿಸುವ 
ಚೌಕಣ್ಣಗೆ ಮುಂದುವರೆದಿದ್ದೇವೆ. ಅವರು ವಿಷಯ 
ಅಧ್ಯಯನಗಳನ್ನು ಮಾಡಲು ಮತ್ತು ನಿರ್ದಿಷ್ಟ ಮಕ್ಕಳೊಡನೆ ಹೆಜ್ಚೆ 
ಹಾಕಲು ದಾರಿಗಳನ್ನು ಹುಡುಕುವಷ್ಟು ಅರಳದ್ದಾರೆ. ಉದಾಹರಣಿಗೆ 
ಒಬ್ಬ ಸದಸ್ಯರು ಮಕ್ಕಳ ಸ್ನೇಹಿತರ ಗುಂಪನ್ನು ಅಂದರೆ ಮಗುವಿನ 
ಹಓರಗೆಯವರನ್ನು ಒಳಗೊಂಡು ಪಾಠ ಮಾಡುವಿಕೆ ಪ್ರಕ್ರಿಯೆಯನ್ನು 
ಬಕಸಿ ಅದು ಫಅತಗಳನ್ನು ಕೊಟ್ಟಿರುವುದನ್ನು ಹಂಚಿಕೊಂಡರು. 


ಸರ್ಕಾರಿ ಶಾಲಾ ಶಿಕ್ಷಕರು ಮತ್ತು ಕ್ಷೇತ್ರ ಕಾರ್ಯಕರ್ತರ 
ತಂಡಗಳೊಡನೆ ನಾವು ಕೆಲಸ ಮಾಡುವಾಗ ಧ್ವನಿ ಜ್ಞಾನದ ಬಗ್ದೆ 
ತರಬೇತಿ ಮತ್ತು ವ್ಯವಸ್ಥಿತ ಅಕ್ಷರಜ್ಞಾನದ ಬಗೆಗಿನ ತರಬೇತಿಗಳು 
ಬಹಳ ಮುಖ್ಯವಾಗಿವೆ. ಈ ಕಾರ್ಯವು ಪ್ರತಿ ಮಗುವಿನ ಕಲಠಕೆಗೆ 
ಸಹಾಯವಾಗುವಂತೆ ಸಫಲತೆಯನ್ನು ನೀಡುತ್ತದೆ ಎಂದು 
ಆಶಿಸುತ್ತೇವೆ. 


* ಮಕ್ಕಳ ಗುರುತುಗಳನ್ನು ಗೌಪ್ಯವಾಗಿಡಲು ಹೆಸರುಗಳನ್ನು ಬದಲಾಯುಸಲಾಗಿದೆ. 


ರ್ಕಿ ಪಅವಾಲ್‌ 1983ರಿಂದ 2೦1೨ರವರೆಗೆ ಹೋಶಂಗಾಬಾದ್‌ನಲ್ಲಿ 'ಏಕಲವ್ಯ'ದೊಡನೆ ಕೆಲಸ ಮಾಡಿದ್ದಾರೆ. ಅಲ್ಲ ಅವರು 
ಶಾಲೆಯ ಸಮಾಜ ವಿಜ್ಞಾನ ಮತ್ತು ಶಿಕ್ಷಕ ಶಿಕ್ಷಣದ 
ಪ್ರಕಟಣೆಯ ಕೆಲಸಗಳು ಹಾಗೂ ಗ್ರಾಮೀಣ ಮತ್ತು ಬುಡಕಟ್ಟು ಪ್ರದೇಶಗಳಲ್ಪನ ಪ್ರಾಥಮಿಕ ಶಿಕ್ಷಣವನ್ನು ಗಟ್ಣಗೊಳಸುವ 
ಯೋಜನೆಗಳಲ್ಲ ಕೆಲಸ ಮಾಡಿದ್ದಾರೆ. ಅವರನ್ನು paliwal_rashmi@yahoo.com ಮೂಲಕ ಸಂಪರ್ಕಿಸಬಹುದು. 


ಪಠ್ಯಕ್ರಮಗಳ ರಚನೆಗೆ ಕೊಡುಗೆ ನೀಡಿದ್ದಾರೆ. 'ಏಕಲವ್ಯ'ದ 


ಅನುವಾದ: ಜನಾರ್ದನ | ಪರಿಶೀಲನೆ: ಲತಾ ಕೆ.ಸಿ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಜುಲೈ 2021 


